ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು 


ಶ್ರೀ ವಿಜಯ ಸಿಂಗ್‌ (ಸ್ಥಳಿಯ ಸಂಸ್ಥೆಗಳ ಕ್ಷೇತ್ರ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 237 (195) 
ಉತ್ತರಿಸಬೇಕಾದ ದಿನಾಂಕ : 22.09.2020 

(ಕಸಂ. | ಪಕ್ನಿ ತ್ತರ” 

‘18 ಕೈತರ``ಸಾಲ"ಮನ್ನಾನಿಷಹಮದ್ಲ್‌] ಸಹಾರ ಸಂಸ್ಥೆಗಳಲ್ಲಿನ ಸಹಂವ್‌ ಕಾ ಲಕ್ಷಗಳ `ಸಾಲ 
ಜಿಲ್ಲಾ ಬ್ಯಾಂಕ್‌ಗಳೊಂದಿಗೆ ಸಹಕಾರ ಮನ್ನಾ ಯೋಜನೆಯಲ್ಲಿ ಭೂಮಾಪನ ಕ ವ್ಯವಸ್ಥೆ 'ಮತ್ತು ಭೂ 
ಇಲಾಖೆ ಯಾವ ಪಾತ್ರ ವಹಿಸುತ್ತಿದೆ; ದಾಖಲೆಗಳ ಇಲಾಖೆ ಅಭಿವೃದ್ಧಿ ಪಡಿಸಿದ ಸಾಲ ಮನ್ನಾ ” ತಂತ್ರಾಂಶದಲ್ಲಿ 

' 3 ಸಹಕಾರ ಸಂಘಗಳು/ಜಿಲ್ಲಾ ಬ್ಯಾರಿಕುಗಳು ತಮ್ಮ ಸ ಸಂಸ್ಥೆಗಳಲ್ಲಿ ರೈ ಕತರು ಪಡೆದ 
ಸಾಲದ ವಿವರವನ್ನು ಕಾಲಂ 52 ರ ನಮೂನೆಯಲ್ಲಿ ತಲಪ ಮತ್ತು 
ರೈತರಿಂದ ಆಧಾರ್‌" ಪಡಿತರ ಚೇಟಿ ಮತ್ತು ಆರ್‌.ಟಿ.ಸಿ. ಗಳನ್ನು ಸ್ವಯಂ 
ದೃಢೀಕರಣ ಪತ್ರದಲ್ಲಿ ಪಡೆದು ಈ ಮಾಹಿತಿಯನ್ನೂ ಅಳವಡಿಸುವ 
ಕಾರ್ಯವನ್ನು ಸಹಕಾರ ಇಲಾಖೆಯು : ನಿರ್ವಹಣೆ 'ಮಾಡುತ್ತಿರುತದೆ. 
ಭೂಮಾಪನ" ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ 
ನೀಡುವ ಅರ್ಹ ರೈತರ ಪಟ್ಟಿ "ಅಪೆಕ್ಸ ಬ್ಯಾಂಕಿನಿಂದ N£೯T ಮೂಲಕ 

p ರೈತರ ಉಳಿತಾಯ 'ರಾತೆಗೆ ಸಾಲ ಮನ್ಸಾ ಬಿಡುಗಡೆ ಮಾಡಲಾಗುತ್ತಿದೆ. 

[e) ರೈತರಿಗೆ ಸಾಲ"'ಮನ್ನಾ, ಸ್ಥಳೀಯ ಸಹಕಾರ ಸಂಘಗಳು &ವಕೆ Te. 4 "ಲಕ್ಷಿ ರೈತರ ರೊ.7637.29 
ಸಂಸ್ಥೆಗಳಿಗೆ ಸ ಸಾಲ ಮತ್ತಿತರ ಸರ್ಕಾರದ | ಕೋಟಿ ಮೊತ್ತದ ಸಾಲವನ್ನು ಮನ್ನಾ ಮಾಡಲಾಗಿದ್ದು. ಶೇ.90 ರಷ್ಟು 
ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸಾಧನೆಯನ್ನು "ಮಾಡಿರುತ್ತದೆ. | 
ಸರ್ಕಾರ "ಎಷ್ಟರ ಮಟ್ಟಿಗ ಶೂನ್ಯ ಬಡ್ಡಿ ದರ ಅನ್ವಯವಾಗುವಂತೆ ಬೆಳೆ ಸಾಲ ವಿತರಿಸುವ 
ಯಶಸ್ವಿಯಾಗಿದೆ; ಯೋಜನೆಯಲ್ಲಿ 2020-21 ನೇ ಸಾಲಿಗೆ ಆಗಸ್ಟ್‌ ಅಂತ್ಯಕ್ಕೆ 11.24 ಲಕ್ಷ 

ರೈತರಿಗೆ ರೂ.7234.38 ಕೋಟಿ. ಸಾಲ ವಿತರಿಸಲಾಗಿದ್ದು, 'ಶಗಸ್‌ ಗುರಿಗೆ 
ಎದುರಾಗಿ ಶೇ.100 ರಷ್ಟು ಸಾಧನೆ . ಮಾಡಲಾಗಿದೆ. ಕೋವಿಡ್‌-19 
ಹಿನ್ನೆಲೆಯಲ್ಲಿ ನಬಾರ್ಡ್‌ನಿಂದ Special Liquidity fund ಅಡಿಯಲ್ಲಿ 
ಹೆಚ್ಚುವರಿಯಾಗಿ ರೂ.1700 ಕೋಟಿಗಳ ಸಾಲ ವನ್ನು ಜಿಲ್ಲಾ ಬ್ಯಾಂಕುಗಳಿಗೆ 
ನೀಡಲಾಗಿದೆ. \ 

ಶೇ.3 ರ ಬಡ್ಡಿದರ ಅನ್ನಯವಾಗುವಂತೆ ಮಧ್ಯಮಾವಧಿ ಮತ್ತು [ 
ದೀರ್ಫಾವಧಿ ಕೃಷಿ ಸಾಲ ವಿತರಿಸುವ ಯೋಜನೆಯಲ್ಲಿ 2020-21 ನೇ 
ಸಾಲಿಗೆ ಆಗಸ್ಟ್‌ ಅಂತ್ಯಕ್ಕೆ 0.08 ಲಕ್ಷ ರೈತರಿಗೆ ರೂ.185.31 ಕೋಟಿ ಸಾಲ 

| ವಿತರಿಸಲಾಗಿದೆ. 

ಇ) '1ಸಂಪ ಸಂಸ್ಥೆಗಳ `ನೋಂದಣಿ' ಸಂಘ ಸಂಸ್ಥೆ ಗಳು" ನೋಂದಣಿ"ಮತ್ತು ನವೀಕರಣ ಮಾಡಲು`ಇರುವ 
ವಿಷಯದಲ್ಲಿ ಸಾರ್ವಜನಿಕರಿಗೆ | ತೊಂದರೆ ತಪ್ಪಿಸಲು ತಂತ್ರಾಂಶ ಅಭಿವೃದ್ಧಿ ಪಡಿಸಲಾಗಿದೆ. 
ಅನ್ಯಾಯವಾಗದಂತೆ ಸರ್ಕಾರದಿಂದ | 
ಯಾವ ಕ್ರಮವಹಿಸಲಾಗುತ್ತಿದೆ? ' 

ಕಡತ ಸಂಖ್ಯೆ: ಸಿಒ 334 ಸಿಎಲ್‌ಎಸ್‌ 2020 


ಎನಿ. ಹಮ 
(ಎಸ್‌.ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು 


